1 ನವಸಾಕ್ಟರ ಪುಸ್ತಕ ಮಾಲೆ ಡಾ 


ಚೆನ್ನಿ ಶಾಲೆಗೆ ಸೇರಿದ್ದು 


ಎಸ್‌. ಸಂಧ್ಯಾ 


ಶಿವಶಂಕರ ಹಿರೇಮಠ 
ಆರ್‌. ಎಸ್‌. ರಾಜಾರಾಮ್‌ 
ಶ್ರೀಮತಿ ಎಲ್‌. ಜಿ. ಸುಮಿತ್ರ 


ಸಂಪಾದಕ ಸಮಿತಿ 


ಶ್ರೀಯುತರಾದ 
ಎಸ್‌. ಜಿ. ನಾಗಲೋಟಿಮಠ 
ಕೆ. ವಿ. ನಾರಾಯಣ 
ಪುರುಷೋತ್ತಮ ಬಿಳಿಮಲೆ 
ಕರೀಗೌಡ ಬೀಚನಹಳ್ಳಿ 
ಅಮೃತ ಸೋಮೇಶ್ವರ 
ಸಿ. ಆರ್‌. ಚಂದ್ರಶೇಖರ್‌ 
ಜಿ. ಎ. ಶ್ರೀಧರ 
ಲಿಂಗದೇವರು ಹಳೆಮನೆ 
ಭ. ಮಲ್ಲಿಕಾರ್ಜುನ 
ಮಹಾಬಲೇಶ್ಚರರಾವ್‌ 
ಭಕ್ತಪ್ರಿಯ 
ಎಂ. ಪಿ. ಪರಮಶೇಖರಯ್ಯ 
ಶ್ರೀಮತಿ ಉಷಾ ರಾಂಕುಮಾರ್‌ 


‘I AKSHARA GRANTHALAYA 


1॥॥॥॥ 


Acc.No. 016167 


ರಂಗಿ : (ತನ್ನ ಕಲ್ಲನ್ನೆತ್ತಿ ಚೆನ್ನಿಯ ಕಲ್ಲಿಗೆ ಗುರಿಯಿಟ್ಟು ಹೊಡೆದು) ಇಕ, ಈವಾಗ ನಿಂದು. 


2 (ತನ್ನ ಕಲ್ಲನ್ನು ರಂಗಿಯ ಕಲ್ಲಿಗೆ ಸರಿಯಾಗಿ ಹೊಡೆದು) ಹಾಂ! ನಾ ಗೆದ್ದೆ, ನೀ 
ಸೋತೆ! ಅಂಗಂದ್ರೆ ಈವಾಗ ನೀನು ನಂಜೊತೆ ಸಂತೆಗೆ ಬರಲೇಬೇಕು. 


ರಂಗಿ : ಇಲ್ಲಿ ಕಣಮ್ಮಿ, ನಮ್‌ ಚಿಕ್ಕಿ ಬೈತಾಳೆ. 


ಚಿನ್ನಿ : ಬಾರೆ, ನಾನೂ ನೀನೂ ಒಟ್ಟಿಗೆ ಸಂತೆಗೋಗಿ ಒಂದೇತಾವ ಒಂದೇ ಮರದ್‌ 
ತಳಗೆ ಕೂಕಂಡು ಸಂಜೆಗಂಟ ಮೊಸರು ಮಾರಾಣ. ಆಮೇಕೆ ಇಬ್ಬರೂ 
ನಾಕಾಣೆ ಬೆಂಡು-ಬತ್ತಾಸು, ನಾಕಾಣೆ ಕಳ್ಳೆಪುರಿ ತಕ್ಕಂಡು ದಾರಿ ಉದ್ದುಕು 


ರಂಗಿ 


ರಂಗಿ 


ಸ ಮಾ x 


ಚಿನ್ನಿ ಮತ್ತು ರಂಗಿಯ ಕಲ್ಲಿನಾಟ 


ಹೋಗೇ, ನೀನು ನನ್ನ ಆಟದಲ್ಲಿ ಸೋಲಿಸಿದ್ದೀಯ. ಅದಿಕ್ಕೆ, ಅಗೋ ಅಲ್ಲಿ 
ಆ ಜಾಲಿ ಮರ ಐತಲ್ಲ, ಅಲ್ಲೀತಕ ಮಾತ್ರ ನಿನ್ನ ಜತೀಗೆ ಬತ್ತೀನಿ. 
ಆಮೇಕೆ ನೀನುಂಟು, ನಿನ್‌ ಮೊಸರು ಗಡಿಗೆ ಉಂಟು ಕಣಮ್ಮಿ. 


ಬೇಕಾರೆ ನಿಂಗೆ ಸಂತೇಲಿ ಟೇಪೋ, ಬಳೇನೋ ಕೊಡುಸುತೀನಿ ಕಣೆ. ನಂಗೆ 
ಒಬ್ಬುಗೆ ಬೇಜಾರು, ಬಾರೇ... 


ಉಹುಂ ನಿಂಗೆ ಒಬ್ಬುಗೆ ಬೇಜಾರೂಂದ್ರೆ ಮತೀಗಾ.. ಮತೀಗಾ... 
ರಾಜಕುಮಾರನ್ನ ನೆನಸಿಕೊ. ಅರಮನೇಂದ ಇಳಿದು ಬಂದು ನಿಂಜೊತೆ 
ಜಾತ್ರೆಗೆ ಬತ್ತನೆ. 


ಹೋಗಲ್ಪೇಕು ಜಾತುರಿಗೆ! ಲಲ್ಲಾರೆ ಜಾಣೆ | 
ಹೋಗಲ್ಬೇಕು ದೇವರಿಗೆ 


ಅಂತ ಹಾಡ್ತನೆ ಬೇಕಾರೆ ಕೈಕ್ಕೆ ಇಡಕಂಡೇ ಓಗ್ರಿ. ಬತತ ಬು ಓ 
ಜಾಲಿ ಮರ ಬಂತು ನಾ ಒಂಟೆ. (ಹೋಗುತ್ತಾಳೆ) 


ಚಿನ್ನಿ .: (ಸಪ್ಪೆಮೋರೆ ಹಾಕಿಕೊಂಡು ನಿಧಾನವಾಗಿ ಹಾಡುತ್ತಾಳೆ) 


ಹೋಗಲ್ಪೇಕು ಜಾತುರಿಗೆ! ಲಲ್ಲಾರೆ ಜಾಣೆ 
ಹೋಗಲ್ಪೇಕು ದೇವರಿಗೆ 


(ಸ್ಪಲ್ಪ ಹೊತ್ತಿನ ಮೇಲೆ) ಹೋಗೇ ರಂಗಿ, ನೀನು ಬರದಿದ್ರೆ ಬೇಡ, ನಾನು 
ರಾಜಕುಮಾರನ್‌ ಜತಿಗೇ ಸಂತೇಗೇನು, ಜಾತ್ರೆಗೂ ಓಗ್ತೀನಿ ಪಟ್ಟಣಕ್ಕೂ 
ಓಗ್ಮೀನಿ... | 


ಚಿನ್ನಿ : (ಸ್ವಲ್ಪ ಹೊತ್ತಿನ ಮೇಲೆ ಕನಸಿನಲ್ಲಿ ಮಾತಾಡುತ್ತಿರುವವಳಂತೆ) ಇವತ್ತು ಈ ಮೊಸರನ್ನ 
ಮಾರಿದ ಮೇಲೆ ಎಂಟಾಣಿ ಲಾಭ ಬರುತ್ತೆ. ಅದರಾಗೆ ಬೆಂಡೂ ತಕಳಾಕಿಲ್ಲ, 
ಹ್‌) ಆ A ೯ ಗ್ಗ 9 ¥ 1 ಜಗ p 


sen 


SN 
ಶ್ರ ಇ 


> 


| 
ವ 4 
ಡಾ 11% 
PETG 
| I ೪” 44% 


ಜ್ಯ ಬಾ ಕ್ಮ 


ಮೊಸರು ಮಾರಲು ಹೊರಟಿರುವ ಚೆನ್ನಿ 
೩ 


ಬತ್ತಾಸೂ ತಕಳಾಕಿಲ್ಲ, ಕಳ್ಳೆಪುರಿನೂ ತಕಳಾಕಿಲ್ಲ. ಅವ್ಚುಂಗೇಳಿ ಎಸೆ 
ಹುಂಡಿಗಾಕ್ಕತೀನಿ, ದಿವಸಕ್ಕೆ ಎಂಟಾಣೆ ಅಂದರೆ ವಾರುಕ್ಕೆ? (ಪಿಟಪಿಟ ತುಟಿ 
ಆಡಿಸಿ, ಕೈ ಬೆರಳುಗಳ ಮೇಲೆ ಎಣಿಸುತ್ತಾಳೆ) ಮೂರು ರುಪಾಯ್‌ ಎಂಟಾಣೆ! 
ವಾರುಕ್ಕೆ ಮೂರು ರುಪಾಯ್‌ ಎಂಟಾಣೆ ಆದ್ರೆ, ತಿಂಗಳಿಗೆ?... (ಪಿಟಪಿಟ 
ತುಟಿ ಆಡಿಸಿ, ಕೈ ಬೆರಳುಗಳ ಮೇಲೆ ಎಣಿಸಿ) ಅದನಾಲಕ್‌ ರುಪಾಯ್‌! ಅಬ್ಬಾ! 
ತಿಂಗಳಿಗೆ ಅದನಾಲಕ್‌ ರುಪಾಯ್‌ ಆದ್ರೆ ವರ್ಷಕ್ಕೆ? (ಎಷ್ಟು ಎಣಿಸಿದರೂ 
ತಿಳಿಯದೆ, ಕಡೆಗೆ) ಅಬ್ಬಬ್ಬಾಂದ್ರೂ ಇನ್ನೊ ಮುನ್ನೂರ್‌ ರುಪಾಯ್‌ 
ಆಗಬೋದು, (ಕನಸಿನಲ್ಲಿ ಕಳೆದು ಹೋಗಿರುವವಳಂತೆ) ಆವಾಗ ನಾನು ಈ 
ಹರಕಲು ಲಂಗನ ಕಿತ್ತು ಬಿಸಾಕುತೀನಿ.. ಸಿದ್ದನಳ್ಳಿ ಜಾತ್ರೇಲಿ ಜರತಾರಿ 
ಜಂಪರ್‌ ತರತೀನಿ... ಬೆಟ್ಟನಳ್ಳಿ ಸಂತೇಲಿ ಹಸುರು, ಕೆಂಪು, ಹಳದಿ, ನೀಲಿ.. 
ಎಲ್ಲ ಬಣ್ಣದ್ದು .ಪಿಲಾಸ್ಟಿಕ್‌ ಬಳೆ ತಕತೀನಿ,... ಕಿವಿಗೆ ಜುಮುಕಿ, ಮೂಗುಗೆ 
ನತ್ತು... ಎಲ್ಲ ತಕತೀನಿ. ಕಣ್ಣಿಗೆ ಕಾಡಿಗೆ ಅಚ್‌ಕೊಂಡು, ಮಕಕ್ಕೆ ಪೌಡ್ರು 
ಬಳೆಕೊಂಡು, ಹಣೆಗೆ ರಂಗೋಲಿಯಂಗೆ ಚಾಂದ್‌ ಅಚ್‌ಕತೀನಿ.. ಆ ಟೆಂಟ್‌ 
ಸಿನುಮ್‌ದೊಳಗೆ ರಾಜಕುಮಾರ್‌ ಎಂಡತಿ ಆಗೋಳು ಇಟ್‌ಕಂಡಿದ್ದಳಲ್ಲ? 
ಅಂತಾ ಕೈ ಚೀಲ ತಕ್ಕಂಡು, ಈ ಕೈಗೆ ಇಂಗೆ ತಗಲಾಕ್ಕಂಡು, ಇಂಗೆ.. 
ವೈಯ್ಕಾರವಾಗಿ ಬೀಸ್ಕಂಡು ಬರ್ತಾ ಇರ್ತೀನಿ.. ಆವಾಗ ರಾಜಕುಮಾರ ಬರ್ರನೆ... 


(ರಾಜಕುಮಾರ ಕುದುರೆ ಮೇಲೆ ಬರುವವನಂತೆ ಕುಣಿಯುತ್ತಾ, ಟೊಟಾ ಟೊಟಾ ಶಬ್ದಮಾಡುತ್ತಾ ಬರುತ್ತಾನೆ. 
ಚೆನ್ನಿ ಖುಷಿಯಿಂದ ತಾನೂ ಅವನ ಕುಣಿತದಲ್ಲಿ ಒಂದಾಗುತ್ತಾಳೆ) 


ರಾಜಕುಮಾರ : ಹೋಗಲ್ಪೇಕು ಜಾತುರಿಗೆ | ಲಲ್ಲಾರೆ ಜಾಣೆ 
'ಹೋಗಲ್ಪೇಕು ದೇವರಿಗೆ| 


tu 
2) 


(ಜಂಭದಿಂದ) 

ಬರೀ ಕಾಲಲ್‌ ಬರೋಳಲ್ಲ 

ಬಂಡಿ ಮೇಲೆ ಕೂರೋಳಲ್ಲ [|೭| 
ಕುದ್ರೆ ಸಾರೋಟು ತರಿಸೋ!ಲಲ್ಲಾರೆ 
ಕುದ್ರೆ ಸಾರೋಟು ತರಿಸೊ|| 


ರಾಜಕುಮಾರ : ನಿನ್ನ ನನ್‌ ರಾಣಿ ಮಾಡ್ಕೊತೀನಿ, ಬಾರೇ ನನ್‌ಜೊತೆ... 


ಚೆನ್ನಿ : ಕುದ್ರೆ ಸಾರೋಟು ತರಿಸು; ನಾನು ಬರದಿದ್ರೆ ಕೇಳು. 


`ರಾಜಕುಮಾರ : 


3 


ರಾಜಕುಮಾರ :: 


ರಾಜಕುಮಾರ : 


ಕುದ್ರೆ ಸಾರೋಟು ಮಾತ್ರ ಯಾಕೆ, ಆನೆ ಅಂಬಾರಿನೂ ತರುಸ್ತೀನಿ, 


ಆವಾಗ ನನ್ನ ಏಳು ಸಮುದ್ರ, ಏಳು ಕೋಟೆ ಆಚೆ ಇರ ಊರಿಗೆ 
ಕರಕೊಂಡೋಗ್ತಿಯಾ? ಹಾಗಂತ ಮಾತು ಕೊಡು, ನಾನು ಬರದಿದ್ರೆ 
ಕೇಳು. 


ಇಕ ನನ್ನಾಣೆ! ಏಳು ಯೋಜನ ದೂರದ, ಏಳು ಸಮುದ್ರ, ಏಳು 
ಕೋಟೆ ಆಚೆ ಇರ ಊರಿಗೇ ಕರಕೊಂಡೋಗ್ತೀನಿ, ಮೊದಲಿಗೆ ದೇವರಿಗೆ 
ಓಗಣ, ಬಾರೆ ನನ್ನ ಚಿನ್ನ: 


ನಂಜನಗೂಡ್ಲೆ ಹೋಗ್ಲೇ ಬೇಕು | 
ಮಂಡೆನಾದ್ರು ಕೊಡ್ಲೆ ಬೇಕು || ೭ || 
ದಿಂಡ್ರು ಸೇವೆ ಮಾಡಬೇಕು | ಲಲ್ಲಾರೆ ಜಾಣೆ 
ಬಾರೆ ನನ್ನ ಜೊತೆಯಾಗೆ | 


ಅಂಗಾರೆ ಇವಾಗ ಸದ್ಯಕ್ಕೆ ಏನೇನು ತಕಬಂದಿದೀಯ? 
ಈವಾಗ 


ಇಪ್ಪತ್ತೊಂದು 

ತೆಂಗಿನಕಾಯಿ | 

ಹೊತ್ತುಕೊಂಡು ಬಾಳೆ ಹಣ್ಣು | 
ಶುದ್ಧವಾದ ಮಧುಗಿರಿಗೆ | ಲಲ್ಲಾರೆ ಜಾಣೆ 
ಬಾರೆ ನನ್ನ ಜೊತೆಯಾಗೆ || 


ು (ಕನಸನ್ನು ಬಿಡಿಸಿ ಹೇಳುವಂತೆ) ಜುಮುಕಿ-ಸರ ತಂದವನಾಂತ ಕೇಳುದ್ರೆ 


ತೆಂಗಿನಕಾಯಿ-ಬಾಳೆಹಣ್ಣು ತಂದವನಂತೆ! ಅದಿಕ್ಕೆ ನಾನು ನನ್ನ ವ್ಯಾನಿಟಿ 
ಬ್ಕಾಗನ್ನ ಇಂಗೆ ಬೀಸಿ, ಇಂಗೆ ಕೈ ತಿರುವಿ, ಇಂಗೆ..."ಬರೋದಿಲ್ಲ 
ಹೋಗೋ' ಅಂತೀನಿ. 


ಬೀದಿಯಲ್ಲೇ ರಾಜಕುಮಾರನ ಕನಸು ಕಾಣುತ್ತಿರುವ ಚೆನ್ನಿ 


(ತಕ್ಷಣ ತಲೆ ಮೇಲಿನ ಮಡಕೆ ದಬಾರ್‌ ಅಂತ ಕೆಳಕ್ಕೆ ಬಿದ್ದು ಒಡೆದು ಹೋಗುತ್ತದೆ) 


(ರಾಜಕುಮಾರ ತಕ್ಷಣ ಮಾಯವಾಗುವಂತೆ ಓಡಿ” ಮರೆಯಾಗುತ್ತಾನೆ ಸೋರಿ ಹೋದ 
ಮೊಸರನ್ನ ಕಂಡು ಚೆನ್ನಿ ತತ್ತರಿಸಿ, ಬೆದರಿ ನಿಲ್ಲುತ್ತಾಳೆ. ಕೆಲಕಾಲ ಬಿಟ್ಟು) 


ಹೋ...! ನನ್ನ ಮಡಕೆ...! ನನ್ನ ಮೊಸರು....! ಅಯ್ಕೋ...! ನಮ್ಮವ್ವ 


ಇನ್ನ ನಂಗೆ ಸರಿಯಾಗಿ ಉಯ್‌ತಳೇ... "ಕಾಸು ಎಲ್ಲೆ ಚೆನ್ನಿ?' ಅಂತ 


ಊರಬಾಗ್ಲುತಾವನೇ ನಿಂತುಕೊಂಡು ಕೇಳತಳಲ್ಲ... ಆವಾಗ ನಾನು ಏನುತ್ರ 
ಹೇಳಲಿ"? ಇನ್ನ ಸಂತೆ ತಾಕೇ ಓಗಿಲ್ಲ, ಇಂಗಿಂಗಾಯ್ತೂಂತ ದಿಟ ಏಳುದ್ರೆ 
ಇನ್ನ ಇಡಕಂಡು ಚಚ್ಚಾಕ್ತಳೆ (ಅಳುತ್ತಾ) ಊಂ... ಅಪ್ಪುಂಗೇಳಿ ಬಾಸುಂಡೆ 
ಬರಹಂಗೆ ಬಾರಸ್ತಳೆ.. ಊಂ.. ಹಾಳು ಕನ್ಸು! ನನಗೆ ಕೇಡು ತಂದಿಕ್ಕಿತು. 
ಊಂ... ಊಂ... (ಅಳುತ್ತಾ ಮುಖವನ್ನು ಮಂಡಿಗಳ ನಡುವೆ ಬಚ್ಚಿ ಕೂರುತ್ತಾಳೆ) 


“a 
ತರಾ ಚ ತ್‌ 


೫ ಈ 
ರ್ಛ್ರಿ ತ 


1” 


ಹ 534 
ಪ ಈ. SS 


ಚೆನ್ನಿಯ ಒಡೆದ ಮಡಕೆ 


(ಅಷ್ಟರಲ್ಲಿ ಸ್ಕೂಲ್‌ ಮೇಡಂ ಕೈಯಲ್ಲಿ ಪುಸ್ತಕ, ಬಗಲಲ್ಲಿ ಚೀಲ ಹಾಕಿಕೊಂಡು ಅದೇ ದಾರಿಯಾಗಿ 
ಹೋಗುತ್ತಿರುತ್ತಾಳೆ. ಚೆನ್ನಿಯನ್ನು ಕಂಡು ನಿಲ್ಲುತ್ತಾಳೆ) 


ಮೇಡಂ : ಯಾರದು? ಒಂಟಿ ಹುಡುಗಿ... ಅಳುತ್ತಾ ಕೂತಿದ್ದಾಳೆ. ಓ, ಚೆನ್ನೀ? 


(ಕ 


1)! 
Mone 


ಅಳುವ ಚಿನ್ನಿಯನ್ನು ಇಡು ಮೇಡಂ ಹತ್ತಿರ ಬಂದರು 
ಚಿನ್ನಿ : (ಕಣ್ಣೆತ್ತಿ ನೋಡದೆ ಅಳುತ್ತಾ)ಊಂ... 
ಮೇಡಂ : ಯಾಕಮ್ಮ ಚೆನ್ನಿ ಅಳ್ಲಿದೀಯ'? ಅರೆ, ಮೊಸರುಗಡಿಗೆ ಒಡೆದುಹೋಗಿದೆ... 
ಚಿನ್ನಿ : (ಅಳುತ್ತಾಊಂ... 


ಮೇಡಂ: ಕೈ ಜಾರಿ ಬಿದ್ದೋಯ್ತ” 


ಚಿನ್ನಿ : 
ಮೇಡಂ : 
ಚಿನ್ನಿ : 


(ಅಳುತ್ತಾ) ಊಂ... 


(ನಸುನಕ್ಕು) ಏಳು, ಮೇಲೇಳು ಚೆನ್ನಿ... ಅಷ್ಟಕ್ಕೆಲ್ಲ ಅಳಬಾರದು... ಕೈ ಜಾರಿ 
ಬಿದ್ದರೆ ಯಾರು ಏನು ಮಾಡಕ್ಕಾಗುತ್ತೆ? ಬಾ, ನಾನೂ ನಿಮ್ಮ ಮನೆ 
ಕಡೆಗೇ ಹೋಗ್ತಿದೀನಿ (ಏಳಿಸಲು ಪ್ರಯತ್ನಿಸುತ್ತಾಳೆ) | 


ಇಲ್ಲ ಮೇಡಮ್ಮ ನಾನು.. ನಾನು.. ಮನೆಗೆ ಓಗಕ್ಕಿಲ್ಲ 
ಯಾಕೇಳು? 
'ಮತಿಗಾ ಮತಿಗಾ.. ಮೊಸರುಗಡಿಗೆ ಒಡೆದೋಯ್ತು, ಮೊಸ್ರೂ 


ಚೆಲ್ಲೋಯ್ತು ಅಂತ ನಮ್ಮವ್ವಂಗೆ ಅಯ್ಕುಂಗೆ ಗೊತ್ತಾಗೋದ್ರೆ... ಇನ್ನ 
ನಂಗೆ... ನಂಗೆ... ಬಾಸುಂಡೆ ಬರಹಂಗೆ ಚಟೀರ್‌! ಚಟೀರ್‌! ಅಂತ 
ಬಾರುಸ್ತರೆ.. ಊಂ... 


ಮೇಡಂ : ಅದಿಕ್ಕೆ"? 

ಚಿನ್ನಿ : ಅದಿಕ್ಕೆ ನಾನು ಮನೆ ಕಡೆಗೇ ಓಗಕಿಲ್ಲ. ಎಲ್ಲಾದ್ರೂ ಕೆರೇನೊ ಬಾವಿನೋ 
ನೋಡ್ಕತೀನಿ... ಊಂ... 

ಮೇಡಂ ೩ ಅಯ್ಕೋ ಶಿವನೆ! ಇಂತಾ ಮಾತೆಲ್ಲ ನಿನ್ನಷ್ಟು ಚಿಕ್ಕವಳಿಗೆ ಯಾರು 
ಹೇಳಿಕೊಟ್ರು 

ಚಿನ್ನಿ : ಈವಾಗ ನಾನೇನಾರ ಬರಿಗೈಲಿ ಮನೇಗೆ ಓದೇಂದ್ರೆ ನನ್ನ ನಮ್ಮಯ್ಯ 
ನಮ್ಮವ್ವ ಅಂಗೇ ಬಯ್ಯದು."ಮೊಸ್ರು ಗಡಿಗೆ ಒಡ್ಡಾಕಂಡು' ಮನೆತಾಕೆ 
ಯಾಕೆ ಬಂದೆ ಗತಿಗೆಟ್ಟ ಮುಂಡೆ"? ಅಂಗೆ ಯಾವುದಾರ ಕೆರೆನೊ ಬಾವಿನೊ 
ನೋಡ್ಕಬಾರದಿತ್ತಾ?' ಅಂತ. 

ಮೇಡಂ : ಹಾಗೆಲ್ಲ ಅನ್ನಬಾರದು ಚೆನ್ನಿ, ನಿಮ್ಮವ್ವ ಅಯ್ಕ ಜೊತೆ ನಾನೇ ಮಾತಾಡ್ತೀನಿ. 


ಇದೊಂದು ಸಲ ಪಾಪಾಂತ ಬಿಟ್ಟುಬಿಡಿ, ಚೆನ್ನಿ ಒಳ್ಳೆ ಹುಡ್ಗಿ, ಜಾಣೆ ಅಂತ 
ಹೇಳ್ತೀನಿ ಬಾ, ಏಳು. | 


ಮೇಡಂ ನಿಂಗಿಯನ್ನು ಸಮಾಧಾನಪಡಿಸಿದರು 


೧೦ 


ಮೇಡಂ 


ಮೇಡಂ 


ನಿಂಗಿ 


(ಅಷ್ಟರಲ್ಲಿ ಹದಿನೆಂಟು ವರ್ಷದ ನಿಂಗಿ ಸೊಂಟದಲ್ಲಿ ಮಗುವನ್ನು ಎತ್ತಿಕೊಂಡು ಪ್ರವೇಶ) 


ಅರೆ, ನಿಂಗಿ! ಏನು ನಿಂಗಿ ಸಮಾಚಾರ? ಮಗೂನ ಎತ್ತಿಕೊಂಡು 
ತಿರ್ಲಾಡ್ತಿದೀಯ... ಹುಶಾರಾಯಿತಾ ನಿನ್‌ ಮಗು ಜ್ವರ? 


(ಗಡಿಬಿಡಿಯಿಂದ) ಊ ಮೇಡಮ್ಮ, ಮಗಿ ಕಾಯ್ದೆಯೇನೊ ವಾಸಿ ಆಯಿತ್ರ. 
ಈವಾಗ ನಂಗೆ ಯಾಕೊ ಜೊರ ಬಂದೈತೆ. ಗಂಟಲು ಭಗಭಗ ಉರೀತೈತೆ... 
ಕಿವಿ ತಕನೂ ಕಿತ್‌ಬರಹಂಗೆ ಬ್ಯಾನೆ...ಇಷ್ಟು ಸಾಲ್ಲೂಂತ ನಮ್ಮತ್ತೆ ಕಾಟ 
ಕಣ್‌ ಮೇಡಮ್ಮ. ನನ್‌ ಮಗನ್ನ ನುಂಗ್‌ ಕಂಡ್‌ ಬುಟ್ಟೆ, ನುಂಗ್‌ಕಂಡ್‌ 
ಬುಟ್ಟೇಂತ ನನ್ನ ಗೊಯ್ಯುಕತಳೆ. (ಅಳುತ್ತಾ) ಈ ಕೂಸೂ ನಿನ್ನಂತುದೇಯ 
ಇದು ಉಟ್ಟಿದ್ದು ಗಳಿಗೆ ಸರ್ಮಾಕಿಲ್ಲ. ಅಂತ... ಅಂತ... 


ಅಂತ ಏನ್‌ ಮಾಡೂಂತಾಳೆ ನಿಮ್ಮತ್ತೆ? 
ಯಪ್ಪಾ! 
(ಮೊದ ಮೊದಲು: ಭಯಗೊಂಡಂತಾದರೂ ಅವಳಿಗೆ ಧೈರ್ಯ ಕೊಡಲು ಮುಂದೆ ಬಂದು) 


ಹಾಗೆ ಆಗೋಕ್ಕೆ ನಾವೆಲ್ಲ ಬಿಡ್ತೀವಾ? ನಿಮ್ಮತ್ತೆಗೆ ಕಾನೂನು ಅಂದ್ರೆ 
ಏನೂಂತ ಗೊತ್ತಿಲ್ಲಾಂತ ಕಾಣುತ್ತೆ. 


: ಅಲ್ಲ ಮೇಡಮ್ಮ, ಈ ಕೂಸೂ ಹಣ್ಣು, ಅದರ ಅಜ್ಜಿನೂ ಹೆಣ್ಣು. 


ಅಂಗಿದ್ರೂ ಇದು ಸಾಯಿಲ್ಲಾಂತ ಎಂಗೆ ಏಳ್ತಳೆ ಇವರ ಅತ್ತೆ"? 


ಹೌದು ಚೆನ್ನಿ. ಕೆಲವು ಜನ ಬರೀ ವಯಸ್ಸಲ್ಲಿ ದೊಡ್ಡೋರಾಗಿರ್ತ್ದಾರೆ. ಇನ್ನೂ 
ಕೆಲವು ಜನ ಚಿಕ್ಕವರಾದರೂ ಅವರ ಬುದ್ದೀಲಿ ದೊಡ್ಡತನ ಇರತ್ತೆ. ನಿಂಗಿ, 
ಅಳಬೇಡ. ನೀನೇ ಅತ್ರೆ ನಿನ್ನ ಕೂಸಿಗೆ ಸಮಾಧಾನ ಮಾಡೋರ್ಕಾರು? 
ನೀನು ಮೊದ್ದು ನಿನ್‌ ಮಗೂನ ಸಮಾಧಾನ ಮಾಡು.. ಹೊಟ್ಟೆ 
ಹಸೀತಿರ್‌ಬೋದು. ಹಾಲು ಕುಡಿಸಿದ್ಮಾ ನಿಂಗಮ್ಮ... 


: ನೆನ್ನೆ ಕೂಲಿ ಕಾಸಲ್ಲ.... ಆಯಮ್ಮನೇ ಕಿತ್‌ಕೊಂಡಿತು ಕಣಮ್ಮ. ರಾತ್ರಿಯಿಂದ 


ಗಂಜಿನೇಕಾಸಿಲ್ಲ.' ಇನ್ನ ಹಾಲ್ನ ಎಲ್ಲಿಂದ ತರ್ಲಮ್ಮ? 


ಚಿನ್ನಿ : ಪಾಪ! (ಅಳುವ ಮಗುವಿನ ಬಳಿ ಹೋಗಿ) ಲೆ ಲೆ ಲೆ ಲೆ ಲೆ... ಅಳ್‌ಬೇಡ್ಟೆ.. 
(ಚಪ್ಪಾಳೆ ತಟ್ಟಿ) ಇಲ್ಲಿ ನೋಡು, ಇಲ್ಲಿ ನೋಡು... ಚೀ ಕಳ್ಳಿ! ಚೀ ಕಳ್ಳಿ! | 
ನಿಂಗವ್ವ, ನಿನ್‌ ಮಗ ಈವಾಗ ನಕ್ತಾ ಐತೆ. ನೋಡು... | 


ನಿಂಗಿ : (ನಗುತ್ತಿರುವ ತನ್ನ ಮಗುವನ್ನು ತಾ ನನ ಕಂದಮ್ಮ, ನಿನ್‌ ಮೊಗದಾಗೆ 
ಇಂತಾ ನಗು ನೆನ್ನೆ ದಿವ್ಸದಿಂದ ಬಂದಿಲ್ಬಲ್ಲೆ. ನನ್ನ “ಚಿನ್ನಮ್ಮ... | 


pp 
Prd 


ಇದ್ರೆಸ್ರು ಚಿನ್ನಮ್ಮ ನಾ 
ಮೇಡಂ : ಹೂಂನಮ್ಮ. 
ಚಿನ್ನಿ : (ಖುಷಿಯಿಂದ) ನಾನು ಚೆನ್ನಿ! ಇವಳು ಚಿನ್ನಿ! 


(ಮಗುವನ್ನು ಎತ್ತಿಕೊಳ್ಳಲು ಹವಣಿಸುತ್ತಾಳೆ. ನಿಂಗಿ ಮಗುವನ್ನು ಅವಳ ತೊಡೆ ಮೇಲೆ ಮಲಗಿಸುತ್ತಾಳೆ. 
ಇದೇ ಸಮಯದಲ್ಲಿ) 


ಮೇಡಂ : ಅಂದ್ರೆ ನೀನು ಕೂಲಿ ಮಾಡಿದ್ದು, ಸಂಪಾದನೆ ಮಾಡಿದ್ದು ಎಲ್ಲ ನಿಮ್ಮತ್ತೆ 
ಹೊಟ್ಟೆ ಗೇ ಹೋಗುತ್ತಾ? 

ನಿಂಗಿ : ಹೂಂನ್ರ. 

ಮೇಡಂ : ನೆನ್ನೆ ಎಷ್ಟು ಬಂದಿತ್ತು ಕೂಲಿ? 

ನಿಂಗಿ : ನೆನ್ನೆ ದೀವ್ಸ... ಮೂವತ್ತೆಂಟು ರುಪಾಯ್‌. 


ಮೇಡಂ: ನೀನು ಅಷ್ಟುನ್ನೂ ಮನೆಗ್ಕಾಕೆ ತೊಗೊಂಡೋದೆ ನಿಂಗಿ? ನಿಮ್ಮತ್ತೆ ಹೀಗೆ 
ಮಾಡ್ತಳೇಂತ ಗೊತ್ತಿರಲಿಲ್ಬ"? 


ನಿಂಗಿ : ಎಲ್ಲಿ ಮಡೀಕಳ್ಳಿ ಏಳ್ರಿ ಮೇಡಮ್ಮ? 


ಮೇಡಂ: ಕಾಸು ಕೈಗೆ ಬಂದ ಕೂಡಲೆ ನಿಂಗೆ ನಿನ್‌ ಮಗೂಗೆ ಏನೇನು ಬೇಕೊ 
ಅದನ್ನ ಮೊದಲು ತೆಗೆದಿಟ್ಟುಕೊ. ಆಮೇಲೆ ಉಳಿದಿದ್ದುನ್ನ ಹುಂಡಿಗಾಕಿ 


೧೨ 


ಮೇಡಂ 


ನಿಂಗಿ 


ಇಟ್ಟುಕೊ. ಆ ಹುಂಡೀನ ನನ್ನ ಹತ್ತಿರಾನೋ... ಇನ್ನು ಯಾರಾದರೂ 


ನಂಬಿಕೆ ಇರೋರ ಹತ್ತಿರಾನೋ ಇಟ್ಟಿರು. 


ಏನೋ ಅಂತಾ ಯಾವಾರ ಎಲ್ಲ ನಂಗೆ ಗೊತ್ತಿಲ್ರ.. 
ಅದಿಕ್ಕೆ ನಿಮ್ಮತ್ತೆ ಅಂತಾ ಜಾಣರು ನಿಮ್ಮುನ್ನ ಮೇಯಿಸೋದು. 


(ಮಗು ಮತ್ತೆ ಅಳುತ್ತದೆ. ಚೆನ್ನಿ 'ಲೆಲೆಲೆಲೆ' ಅನ್ನುತ್ತಾ ಆಡಿಸಲು : ಪ್ರಯತ್ನಿಸುತ್ತಾಳೆ) 


(ಕೈಗೆ ಎರಡು ರೂಪಾಯಿ ಕೊಡುತ್ತಾ) ಎಲ್ಲಿ ನಿಂಗಮ್ಮ, ತೊಗೊ ಈ ಕಾಸು. 
ಮೊದಲು ಅಂಗಡೀಗೆ ಹೋಗಿ ಸ್ವಲ್ಪ ಹಾಲು ತೊಗೊಂಡು ಮಗೂಗೆ 
ಕುಡಿಸು. ಒಂದು ಬನ್ನು ತೊಗೊಂಡು ನೀನೂ ತಿನ್ನು. ಆಮೇಲೆ ಕೂಲಿ 
ಮಾಡಕ್ಕೆ ಹೋಗು. | 


ನಿಂಗಮ್ಮನಿಗೆ ಜೊರ ಅಂತೆ ಮೇಡಮ್ಮ. ಮತೀಗಾ ಕೂಲಿಗೆ ಎಂಗೆ ಹೋಗ್ತಳೆ? 


ಹಂಗಾದ್ರೆ ಇನ್ನೂ ಒಂದು ಕೆಲ್ಸ ಮಾಡು. ಬನ್‌ ಜತೆಗೆ ಒಂದು ಜ್ವರದ 


ಮೇಡಂ : 


ನಿಂಗಿ 


(ಬೇಸರದಿಂದ) ಏ, ಒಗ್ರವ್ವ, ಯಾವುದೂಂತ ಮಾಡ್ಲಿ. ಮಗೀಗೆ ಹಾಲೇ 
ತರಲಾ, ನಂಗೆ ಈ ಕಡೆ ಬನ್ನು ಆ ಕಡೆ ಮಾತ್ರೆ... ಇವೇ ಗೋಳು, 
ಮಾಡುತ್ತಾ ಇದ್ರೆ ಕೂಲಿಗೆ ಹೊತ್ತಾಗುತ್ತೆ... 


ಹಂಗಂದ್ರೆ. ಹೆಂಗೆ ನಿಂಗಿ? ಇವತ್ತು ನೀನು ಉಪವಾಸ ಇದ್ದು ಕೆಲಸ 
ಮಾಡುದ್ರೆ ನಾಳೆಗೆ ಜ್ವರ ಜಾಸ್ತಿ ಆಗಿರಲ್ಬ? ನಾಳೆ ಹೆಂಗೆ ಕೆಲಸ ಮಾಡ್ತೀಯ”? 
ಹಾಗೇನಾದ್ರೂ ನೀನು ಮಲಗಿಕೊಂಡ್ರೆ ನಿನ್‌ ಕೂಸನ್ನ ಯಾರು 
ನೋಡಿಕೊಳ್ಳೋರು.... ಇಲ್ಲಾಂದ್ರೆ ಅದುನ್ನ ನಿಮ್ಮತ್ತೆ ಹೆಂಗೆ ನೋಡ್ಕೊತಳೆ 
ಗೊತ್ತಿಲ್ವಾ"? 


: ಬುಡ್ತೂನ್ನಿ ಮೇಡಮ್ಮ...! 


೧೩ 


ಮೇಡಂ 


ನಿಂಗಿ 


ಅದಿಕ್ಕೆ ನೀನು ಸುಮ್ಕೆ ಮೇಡಮ್ಮ ಏಳ್ಹಂಗೆ ಮಾಡು. ಅವರು ತುಂಬಾ" 
ತಿಳಕೊಂಡಿದ್ದಾರೆ. 


ಈಗ ಇಷ್ಟು ಮಾಡು: ನೀನು ಇವತ್ತು ಮಾಡಬೇಕಾಗಿರೊ ಕೆಲಸಗಳೇನು 
ಅಂತ ನೆನಪು ಮಾಡಿಕೊ. 


ನೆಪ್‌ . ಮಾಡ್ಕೊಂಡೆ. 


ಈವಾಗ, ಯಾವ್‌ ಯಾವ್‌ ಕೆಲ್ಸನ ಬೇಗ ಮಾಡಬೇಕು ಅಂತ ನೀನೇ 
ನಿರ್ಧಾರ ಮಾಡು. 


 ಈವಾಗ್ದಾಗ. ಈವಾಗ, ಮೊದಲು ನನ್‌ ಮಗೀಗೆ ಹಾಲು.... 


ಹಾಲಿನ ಅಂಗಡೀಲೆ ಬನ್ನು ಸಿಗ್ದದ್ದಲ್ಲೆ ನಿಂಗಮ್ಮ | 


ಇರಿ ಎ ೧ 


: ಓ. ಹೌದಲ್ಲ. ನಂಗೊಂದು ಬನ್ನು... 


ಮತೀಗ ದಾರೀಲೆ ಆಸ್ಪತ್ರೇನೂ ಐತಲ್ಲ. ಅಲ್ಲೆ ನಿಂಗೆ ಜ್ವರದ್‌ ಮಾತ್ರೆ 
ಸಿಗಕಿಲ್ವ ಕ್‌ 


: ಸರ್ಕಾಗಿ ಹೇಳ್ದೆ ಚೆನ್ನಿ. ಮೂರು ಕೆಲ್ಸ ಒಂದೇ ಏಟಿಗೆ ಆಯ್ತಲ್ಲ? ಅಲ್ಲಿಂದ 


ನೀನು ಸೀದ ಕೂಲಿ ಮಾಡೋ ಜಾಗಕ್ಕೆ ಹೋಗು... 


ಎಷ್ಟು ಸಲೀಸಾಗಿ ಬುಡುಸ್‌ ಬುಟ್ಟೆ ಬಿಡವ್ವ ನನ್‌ ಗೋಜಲುನ. ಇಕ, 
ಇಾನು ಒಂಟೆ. ತಾರೆ ಚೆನ್ನಿ ನನ್ನ ಜೀ 


ಇನ್‌ಮೇಕೆ ನಿನ್‌ ಕೆಲ್ಸಗಳನ್ನ ಹಿಂಗೇ ಸಲೀಸಾಗಿ ಬಿಡುಸ ೃತಿನೀಂತ ಮಾತು 
ಕೊಡು, ಚಿನ್ನೀನ ನನ್ನ ಹತ್ರ ಕೊಡ್ತೀನಿ. 


: ಆಯ್ತು ಕಣೆ ಚಿನ್ನಿ. ತತಾ... (ಹೋಗುತ್ತಾಳೆ) 


: ಮೇಡಮ್ಮ, ನಮ್ಮವ್ಚನೂ ಅವರತ್ತೆ ಥರನೆ. ಎಷ್ಟು ಕಾಟ ಕೊಡ್ತಳೆ. 


(೪ 


ಮೇಡಂ : 


ಇಲ್ಲ ಚೆನ್ನಿ, ನಿಂಗಿ ಅತ್ತೆಗೆ ಸೊಸೆ ಕಂಡ್ರೆ ಆಗಲ್ಲ. ಹಳೇ ಕಾಲದವರ 
ಥರ ಅತ್ತೇಂದ್ರೆ ಸೊಸೆಗೆ ಕಾಟ ಕೂಡಲೇ ಬೇಕೂ ಅನ್ನೊ ಥರದಾಕೆ. 


ಅದೂ ಅಲ್ಲೆ ಈ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಅಂದ್ರೆ ತಂದೆ ತಾಯಿಗಳಿಗೆ 


ತುಂಬಾ ಕಷ್ಟ ಕೊಡೋವರು ಅನ್ನೋ ಕೆಟ್ಟ ನಂಬಿಕೆ. 
ಯಾಕೆ? ಹೆಣ್ಣು ಮಕ್ಕಳೂಂದ್ರೆ ಕೆಟ್ಟವರೂಂತ ಅಂದು ಕೊಂಡಿದ್ದಾರಾ? 


ಹಾಗಲ್ಲ, ಹೆಣ್ಣು ಮಕ್ಕಳನ್ನ ಸಾಕೋದು, ಮದುವೆ ಮಾಡಿಕೊಡೋದು 
ಇವೆಲ್ಲ ತಂದೆ ತಾಯಿಗಳಿಗೆ ಜ್‌ ಅನ್ನುವಂಥ ನಂಬಿಕೆ ನಮ್ಮ 
ಸಮಾಜದಲ್ಲಿದೆ. 


:. ಆದರೆ ಅಂಗೇ ಅಲ್ಲವಾ ನಮ್ಮೂರಾಗೂ ನಡಿಯೋದು? ಆ ಸಿದ್ದಮ್ಮನ 


ಮದುವೆ ಆಯ್ತಲ್ಲ, ಅದ್ರಾಗೆ ಗಂಡು- ಹೆಣ್ಣು ಇಬ್ರುಗೂ ಮದುವೆ ಆಯ್ತು 


ಮೇಡಮ್ಮ. ಆದ್ರೂ ಸಜ ವೊತಾಡ ಉತಿದ್ದ ರು... ಮದುವೆ 
ಕರ್ಚು ಪೂರ್ತ ಹೆಣ್ಣಿನ ಕಡೇವುದೂಂತ. ಹಂಗ್ಕಾಕೆ ಮೇಡಮ್ಮ? 


ಅಲ್ಲೇ ಇರೋದು ವಿಷ್ಮ. ಮೊದಲನೇದಾಗಿ ಮದುವೆ ಮುಂಜಿಗೇಂತ 
ಸಾವಿರಾರು-ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದು ಬೇಕೇ ಇಲ್ಲ. 
ಹೆಣ್ಣಿನ ಕಡೆಯವರಾಗಲಿ ಗಂಡಿನ ಕಡೆಯವರಾಗಲಿ, ಯಾಕೆ ದುಂದು ವೆಚ್ಚ 
ಮಾಡಬೇಕು, ನೀನೆ ಹೇಳು ಚೆನ್ನಿ. 


: ಹೌದಲ್ವಾ ಮೇಡಮ್ಮ? ಅದೇ ದುಡ್ಡಿದ್ದಿದ್ರೆ ಈ ನಿಂಗಮ್ಮನಂತೋರ ಕಷ್ಟ 


ಎಷ್ಟು ಕಡಿಮೆ ಆಗ್ತಿತ್ತು ಅಲ್ವ"? 


: ಎಲ್ಲರೂ ತಮಗೆ ಬೇಕಾಗಿರುವಷ್ಟು ಮಾತ್ರ ಇಟ್ಟುಕೊಂಡಿದ್ದರೆ ಇಷ್ಟು 


ವಿಪರೀತ ಆಗುತ್ತಾ ಇರಲಿಲ್ಲ. ನನ್ನ್‌ ಮಗಳ ಮದುವೆಗೆ ಇಷ್ಟು ಲಕ್ಷ 
ಖರ್ಚು ಮಾಡಿದೆ. ಅಷ್ಟು ಲಕ್ಷ ಖರ್ಚು ಮಾಡಿದೇಂತ ಹೇಳಿಕೊಳ್ಳೋಕೆ 
ಅಪ್ಪ ಅಮ್ಮಂದಿರಿಗೆ ಚೆನ್ನಾಗಿರುತ್ತೆ. ಆದರೆ... 


;: ಮೇಡಮ್ಮ ಮತೀಗಾ ಆವತ್ತು ಆ ಸಿದ್ದಮ್ಮನ ಗಂಡನ ಕಡೇವ್ರು ಏನೇಳ್ತಿದ್ರು 


ಗೊತ್ತಾ? ಏನೂಂದ್ರೆ... ಮತೀಗಾ... 


೧೫ 


ಅದೇ ಮೇಡಮ್ಮ, ಮತೀಗಾ ಸಿದ್ದಮ್ಮನ ಗಂಡನಿಗೆ ಮೊದಲು ಯಾರೊ 
ಹೆಣ್‌ ಕೊಡ್ತಿವೀಂತ ಬಂದಿದ್ರಂತೆ... ಮೂವತ್‌ ಸಾವಿರಾಂತೆ... ವರ... 


ವರೋಪಕಾರ... ವರೋಪಕಾರ (ತಡವರಿಸಿ) ಅಂತಾದೇನೊ ಏ್ತಿದ್ದರು 


ಮೇಡಮ್ಮ. 
ಇಲ್ಲ ನಿಂಗಿ, ಅದು "ವರೋಪಚಾರ'... 
"ವರೋಪಕಾರ', "ವರೋಪಚಾರ' ವಿರುದ್ಧ ಪದಗಳಾ ಮೇಡಮ್ಮ? 


(ಅರ್ಥ ತುಂಬಿ ನಗುತ್ತಾ) ಒಂದು ವಿಧದಲ್ಲಿ ವರೋಪಚಾರ ವರೋಪಕಾರ 
ವಿರುದ್ಧ ಅರ್ಥಗಳನ್ನ ಕೊಡುತ್ತದೆ. 


ಹೇಗೆ? - 


ಹೇಗೇಂದ್ರೆ ಹೀಗೆ. ವರೋಪಚಾರ ಅಂದರೆ ಮದುವೆ ಗಂಡಿಗೆ ಹಣ್ಣಿನ 
ಕಡೆಯವರು ಸುರಿಯುವ ಹಣ-ಸತ್ಕಾರ. ವರೋಪಕಾರ ಅಂದರೆ ವರನಿಗೆ 
ಉಪಕಾರ. ಅಂದ್ರೆ ಸಹಾಯ ಮಾಡೋದು. ವರೋಪಚಾರ ಮಾಡೋದ್ರಿಂದ 
ಗಂಡುಗಳಿಗೆ ಉಪಕಾರ ಖಂಡಿತಾ ಆಗುವುದಿಲ್ಲ. ಬದಲಿಗೆ ಅವನಿಗೆ ಜಂಬ 
ಜಾಸ್ತಿ ಆಗುತ್ತೆ. ಅವಳು ಹಚ್ಚು ಹೆಚ್ಚು ಬಳಲುತ್ತಾಳೆ. 


ಬಲಳು.... ಬಲಳು.... ಬಳಲುತ್ತಾಳೆ.... ಅಂದ್ರೆ? 


ಸ 
ಅಂದ್ರೆ ಸುಸ್ತಾಗ್ತಾಳೆ. 


: ಓ, ಅದಿಕ್ಕೇನಾ ಸಿದ್ದಮ್ಮನಿಗೆ ಅವಳ ಗಂಡ ಹೊಡಿಯೋದು....? ಹಾಂ...! 


ಈ ಮಡಕೆ ಚೂರು ಕಾಲಿಗೆ ಎಟ್‌ಕೊತು ಕಣ್‌ ಮೇಡಮ್ಮ. 


: ಎಲ್ಲಿ, ತೆಗೀತೀನಿ. 


: ಮೇಡಮ್ಮ...., ನಾನು.... ನಾನು.... ತಿಂಗಳಿಗೊಂದುಸಲನಾದ್ರೂ ಮಡಕೆ 


೧೬ 


ಹ 
Mat 


ಮೇಡಂ : ಯಾ ವಿಷಯ? ic ಡ್‌ 


ಮೇಡಂ: 


: ಮತಿಗಾ, ಮತಿಗಾ, “ಇನ್ನೊಂದು ಸಲ ಮಡಕೆ ಒಡ್ಡಾಕ್ಕಂಡು ಬಂದ್ರೆ ನಿಂಗೆ 
ಅ ಇದ್ಮಿಲಂಗಡಿ ತಮನ್‌ ಕ್ರಾ, ಕ: ಮಾಡ್ತಿನಿಲಕ , ಫೋದದ 


ಏಳಿತ್ತು ನಮ್ಮವ್ವ ಇನ್ನ ಅಂಗೆ ಮಾಡ್ತಳೆ. ಊಂ.... ಊಂ... (ಶುರು 


ಮಾಡುತ್ತಾಳೆ. ಮುಖ ಮುಚ್ಚಿ ಕೂತುಬಿಡುತ್ತಾಳೆ) 


ಅಯ್ಯೊ ಹುಚ್‌ ಹುಡಗಿ, ಇವನೆ ನಿನ್ನಾ ಸಣ್‌ ಸಣ್‌ ಹುಡುಗರಿಗೆ 
ಮದುವೆ ಮಾಡಂಗಿಲ್ಲಾರಿತ ಕಾನೂನು ಬಂದಿದೆ. 


(ಕೂತಲ್ಲೆ ತಲೆ ಎತ್ತಿ) ಕಾನೂನೂಂದ್ರೆ? 


ಕಾನೂನೂಂದ್ರೆ ಇದು: ನೋಡು, ಇವಾಗ ನಿನ್ನಂತಾ ಸಣ್‌ ಸಣ್‌ ಹುಡುಗೀರಿಗೆ 
ಮದುವೆ ಮಾಡಂಗಿಲ್ಲಾಂತ ಹೇಳ್ಳುದ್ದಲ್ಲ ಅದು ಒಂದು ಕಾನೂನು. ಹಂಗೇನಾರ 
ನಿಂಗೆ ಈವಾಗ ಮದುವೆ ಮಾಡುದ್ರೂಂತ ಇಟ್ಟುಕೊ. ಅದೇನಾದ್ರು 
ಪೋಲಿಸ್ನೋರಿಗೆ ಗೊತ್ತಾದ್ರೆ, ಅವರು ನಿಮ್ಮಪ್ಪ, ಅಮ್ಮನ್ನ, ಗಂಡಿನ ಅಪ್ಪ, 
ಅಮ್ಮನ್ನ ಜೈಲಿಗೆ ಹಾಕ್ತರೆ. ಗೊತ್ತಾಯ್ತಾ? ಈಗ, ಮೇಲಕ್ಕೇಳು. ಬಿಸಿಲು 
ಹೆಚ್ಚಿಗೆ ಆಗ್ತಾ ಇದೆ. ಬಾರಮ್ಮ ಚೆನ್ನಿ. 


ಉಹುಂ... 


ಅಗೊ ನೋಡು, ರಂಗಿ ಬರ್ತಿದ್ದಾಳೆ. ಬಾ ರಂಗಿ. ನೋಡು ನಿನ್ನ ಗೆಳತಿ 
ಕತೇನ. ಮಡಕೆ ಒಡೆದು ಹೋಯಿತೂಂತ ಮನೆಗೇ ಹೋಗಲ್ಲಾಂತಳೆ. 
(ರಂಗಿ ಚೀಲ ತಗಲಾಕಿಕೊಂಡು ಬರುತ್ತಾಳೆ) 


೧೭ 


ರಂಗಿ 


ಹೌದೇನೆ ಚ? ಸರಿ ನಡಿ, ನಿಸ ನಂಜೊತೆ ತಾರೆಗೆ: ಬಂದ್‌ 
ಅಲ್ವ ಮೇಡಮ್ಮ? 


(ಸಂತೋಷದಿಂದ) ಸರಿಯಾಗಿ ಹೇಳಿದೆ ರಂಗಿ. ಹೌದು ಚೆನ್ನಿ, ನೀನೂ ನಮ್ಮ. 
ಜೊತೆ ಶಾಲೆಗೆ ಬಾ. ಎಲ್ಲ ಮಕ್ಕಳ ಜೊತೆ ಅಕ್ಷರ ಕಲೀಬಹುದು. 


(ಕ್ರಮೇಣ ತಲೆ ಎತ್ತಿರುತ್ತಾಳೆ) ಅದುನ್‌ ಕಲಿತ್ರೆ ಆಮೇಕೇನಾಗುತ್ತೆ? 


ಆಮೇಲೆ ಓದೋದು ಕಲೀಬಹುದು.... 


'ಓದದ್‌ ಕಲಿತ್ರೆ. ಆಮೇಕೇನಾಗುತ್ತೆ”? 


ಆಮೇಲೆ ಬರಿಯಕ್ಕೆ ಕಲೀಬೋದು 
ಬರಿಯಕ್ಕೆ ಕಲಿತ್ರೆ ಆಮೇಕೇನಾಗುತ್ತೆ? 
ಆಮೇಲೆ ಮಾತಾಡಕ್ಕೆ. ಚರ್ಚೆ ಮಾಡಕ್ಕೆ ಕಲೀಬೋದು. 


ಅದನ್ನೂ ಕಲಿತ್ರೆ ಆಮೇಕೇನಾಗುತ್ತೆ”? 


; ನೀನು ಇನ್ನೂ ಜಾಣೆ ಆಗಿದ್ರೆ ಮುಂದುಕ್ಕೆ ಇಂಗ್ಲಿಷೂ, ಹಿಂದೀ, ಇನ್ನೂ 


ಬೇರೆ ಬೇರೆ ಭಾಷೆ ಕಲೀಬೋದು... 


ಬರಿಯಕ್ಕೆ, ಓದಕ್ಕೆ, ಮಾತಾಡಕ್ಕೆ, ಚರ್ಚೆ ಮಾಡಕ್ಕೆ. .. ಎಲ್ಲ ಕಲೀಬೋದು 
ಕಣೆ ಚೆನ್ನಿ. 


ಆಮೇಕೇನಾಗುತ್ತೆ ಮೇಡಮ್ಮ? ಆವಾಗ ನಮ್ಮವ್ವ ನಮ್ಮಯ ನನಗೆ 
ಬಾಸುಂಡೆ ಬರಹಂಗೆ ಚಟೀರ್‌ ಚಟೀರ್‌ ಅಂತ ಹೊಡಿಯೋದಿಲ್ಲವಾ? 


: ಇಲ್ಲ ಕಣೆ. 


: ಹುಚ್ಚಿ! ನೀನು ಆವಾಗ ದೊಡ್ಡ ಮನುಷಿ ಅನ್ನುಸುಕೊಂತೀಯ. ಆವಾಗ 


ಜನ ನಿನ್ನ ಬಗ್ಗೆ ಏನಂತರೆ ಗೊತ್ತಾ? 


೧೮ 


ಮೇಡಂ 


ಮೇಡಂ 


// 
ಕ 


ಕ್‌ 


ಮೇಡಂ ಮತ್ತು ಚೆನ್ನಿ ಹಾಗೂ ರಂಗಿ 


ಏನಂತರೆ"? 


“ಅಬ್ಬಾ, ಚೆನ್ನೀನಾ? ಅವಳು ಬಿಡಿರಪ್ಪ, ವಿದ್ಕಾವಂತೆ!'' ಅಂತರೆ. ನೀನು 
ಊರಲ್ಲಿ ಹೋಗೋವಾಗ, ದಾರೀಲಿ ಹೋಗೋರೆಲ್ಲ ನಿನ್ನ ನೋಡಿ, 
“ನಮಸ್ಕಾರ ಮೇಡಂ'' ಅಂತಾರೆ. ನೀನು ಮೊದ್ಲು ಹೋಗ್ಲೀಂತ ಪಕ್ಕ 
ಸರಿದು ಜಾಗ ಮಾಡಿಕೊಡ್ತರೆ.... ಭಯ, ಭಕ್ತಿ ತೋರುತ್ತಾರೆ... ಗೌರವ 
ತೋರುಸ್ತರೆ. 


ಅಂಗಾರೆ ನಮ್ಮವ್ವ ನಮ್ಮಯ್ಕ ನನಗೆ ಇನ್‌ಮೇಕೆ ಹೊಡಿಯಾಕಿಲ್ವ" 


ಇಲ್ಲ, ಹೂಡಿಯೋಲ್ಲ. 


೧೯ 


ರಂಗಿ : 


ನಾನೇಳಿಲ್ಲವಾ "ಇಲ್ಲ ಕಣೆ' ಅಂತ? ಅದು ಬಿಟ್ಟು ಗೌರವ ತೋರುಸ್ತ ಟೆ 


(ನಂಬದಂತೆ ಚೆನ್ನಿ ಮೇಡಂ ಮುಖ ನೋಡುತ್ತಾಳೆ) 


ಹೌದು ಚೆನ್ನಿ. , 
ನನ್ನೊಬ್ಬಳಿಗೇನಾ? ನಮ್ಮಯ ನಮ್ಮವ್ವಂಗೂನಾ? 


ನಿನಗೂ ನಿಮ್ಮಯ್ಯ, ನಿಮ್ಮವ್ವಂಗೂ, ಮನೇಲಿರೊ ಎಲ್ರುಗೂ ಗೌರವ 
ತೋರುಸ್ತರೆ. | 


66 


: “ಅಬ್ಬ! ಚೆನ್ನಿ ತಂದೆ ಬರ್ತಿದಾರೆ. ದಾರಿ ಬಿಡ್ರೋ” ಅಂತರೆ. “ಅಬ್ಬ, 


ಚೆನ್ನಿ ತಾಯಿ ಬರ್ತಿದಾರೆ. ದಾರಿ ಬಿಡ್ರೋ'', ಅಂತರೆ... 


: ಮತ್ಕಾಕೆ ರಂಗಿ ನಿಮ್ಮ ಚಿಕ್ಕಿ ನಿಂಗೆ ಬೈತಳೇಂತ ಯಾವಾಗ್ಲೂ 


ಗೋಳಾಡ್ತಿರ್ತೀಯ? ನೀನು ಶಾಲೆಗೆ ಹೋಗೋದು ಅವಳಿಗೆ ಇಷ್ಟ ಇಲ್ವ. 


ರಂಗಿ ಚಿಕ್ಕಮ್ಮ ಓದು-ಬರಹ ಕಲಿತಿಲ್ಲ. ತಾನು ಕಲಿತಿಲ್ಲಾಂತ ಒಬ್ಬೊಬ್ಬರಿಗೆ 
ಒಂದೊಂದು ಸಲ ಆ ಥರ ಸಿಟ್ಟು ಬರ್ತಿರತ್ತೆ. ಏನು ಮಾಡೋದು ಚೆನ್ನಿ. 
ಒಬ್ಬೊಬ್ಬರಿಗೆ ಶಾಲೆಗೆ ಹೋಗೋಕೆ ತುಂಬಾ ಇಷ್ಟ ಇರತ್ತೆ, ಆದ್ರೆ ಏನೇನೋ 
ಕಾರಣದಿಂದ ಹೋಗಕ್ಕೆ ಆಗಿರಲಿಲ್ಲ. ನಾವು ಅಂದರೆ ಶಾಲೆಗ 
ಹೋಗಿರುವವರು, ಅಂಥವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಬೇಕು. 


: ಹಂಗಂತ ನಮ್‌ ಚಿಕ್ಕಿ ಜತೆ ಮನೇಲೇ ಕೆಲ್ಸ ಮಾಡಿಕೊಂಡು ಇದ್‌ಬಿಡಲಾ? 


: ಹಾಗಲ್ಲ. ಮನೆ ಕೆಲಸಕ್ಕೆ ನೀನು ಚಿಕ್ಕಮ್ಮಂಗೆ ಸಹಾಯ ಮಾಡಲೇಬೇಕು. 


ಜೊತೆಗೆ ಓದು-ಬರಹ ಕಲೀಬೇಕು. ಹಂಗೆ ಅಲ್ವ ಮೇಡಂ. 


: ಅಷ್ಟೇ ಅಲ್ಲ. ಈವಾಗ ದೊಡ್ಡೋರು, ಚಿಕ್ಕೋರು, ವಯಸ್ಸಾದೋರು, 


ಮುದುಕರು.... ಯಾವ ವಯಸ್ಸಿನವರೇ ಆಗಲಿ ಶಾಲೆಗೆ ಹೋಗಿ ಅಕ್ಬರ 
ಕಲೀಬಹುದು. ನೀನು ನಿಮ್ಮ ಚಿಕ್ಕಿಗೆ ಈ ವಿಷಯ ಹೇಳಿ ಅವಳನ್ನು ಶಾಲೆಗೆ 


೨೦ 


99 


ಸಾ ಕೊಡುವಂತೆ) ನಾನೇ ಹೇಳ್ತೀನಿ 


ಹೋ ಶಾಲೆಗೆ ಸೇರಿಕೋತಾಳೆ. ಅವಳಿಗೆ ಅಲ್ಲಿ 'ಒಂಜೊತೆ ಇಸ್ಕೂಲ್‌ 
ವೀನೀಫಾರಮ್ಮು, ಪುಸ್ಕ, ದಿವಸಾ ಮದ್ಕಾನ ಉಪ್ಪಿಟ್ಟು.... ಎಲ್ಲ ಪುಕ್ಸಟ್ಟೆ 
ಕೊಟ್ಟು, ಜತೆಗೆ ಒಂದು ರೂಪಾಯ್‌ ಕಾಸೂ ಕೊಡ್ಕರೆ'' ಅಂತ ನೀವೇ 
ಅವರಿಗೆ ಏಳ್ತೀರಾ? 


ಖಂಡಿತಾ ಹೇಳ್ತೀನಿ. ಬಾ. ಆದ್ರೆ ನೀನು ಶಾಲೆಗೆ ಸೇರುದ್ರೆ ಇವೆಲ್ಲ 
ಕೊಡ್ತರೇಂತ ಹೇಗೆ ಗೊತ್ತು? ರಂಗಿ ಹೇಳುದ್ದಾ? 


ಇಲ್ಲಪ್ಪ. ದೇವರಾಣೆಗೂ ನಾನು ಹೇಳಿಲ್ಲ. 


ಇಲ್ಲ ಮೇಡಮ್ಮ. ನಮ್ಮವ್ವನೇ ಏಳುತ್ತಿರುತ್ತೆ. ಒಂದೊಂದು ದಿವಸ ಮನೇಲಿ 
ತಿನ್ನಕ್ಕೆ ಏನೂ ಇರಕಿಲ್ಲ. ಆವಾಗ ನಮ್ಮಯ್ಕನ್‌ ತಾವ ಇಂಗೆ ಏಳ್‌ತಿರತ್ತೆ. 
“ಮನೇಲಿ ತಿನ್ನಕ್ಕೇನೂ ಇಲ್ಲ. ಇವಳನ್ನು ಇಸ್ಕೂಲುಗಾದ್ರೂ ಹಾಕುದ್ರೆ 
ಇವಳ ಹೊಟ್ಟೆಪಾಡು ಏಗೋ ನಡೆದಂಗಾಗುತ್ತೆ. ಈವಾಗ ಇಸ್ಕೂಲಲ್ಲಿ 
ತಿಂದುಕೊತಾಳೆ. ಆಮೇಕೆ ಅವಳೇ ಬೇಕಾದರೆ ದುಡಿದುಕೊತಾಳೆ'' ಅಂತ. 


ಮೇಡಂ : 


ಚೆನ್ನಿ 


5 


| 


Tp ಟೆ MT ಸೆ ಚ. 
ಗ Pr US ಸೆ 
ಗ | 


1] a a (ಟಿ 


4A 


/ 


ಚಿನ್ನಿಯನ್ನು ಶಾಲೆಗೆ ಸೇರಿಸಿದರೆ ಹಣ ಬರುತ್ತದೆಂದು ತಾಯಿ ಹೇಳಿದರು 


ಹೌದು ಚೆನ್ನಿ ಈಗಿನ ಕಾಲದಲ್ಲಿ ಓದು ಬರಹ ಕಲಿತಿದ್ದರೇ ಒಳ್ಳೇದು. 
ಇಲ್ಲಾಂದ್ರೆ ಜನ ನಿನ್ನ 'ಕ್ಕಾರೆ' ಅನ್ನಲ್ಲ. ನಿನ್ನ ಹಂಗೆ ಈ ಊರಲ್ಲಿರೋ 


ಎಲ್ಲ ಮಕ್ಕಳು ಶಾಲೆಗೆ ಸೇರ್ರಿವೀಂತ ಮುಂದೆ ಬಂದ್ರೆ ನಮ್ಮ ದೇಶ 


ಉದ್ದಾರ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ನಮ್ಮ ದೇಶ ಉದ್ದಾ 
ಆಗಬೇಕೂಂದರೆ ನಮ್ಮ ಹಳ್ಳಿ ಜನರೆಲ್ಲ-ಗಂಡಸರು, ಹೆಂಗಸರು, ಮಕ್ಕಳು, 
ಮುದುಕರು, ಎಲ್ಲ- ವಿದ್ಕಾವಂತರಾಗಬೇಕು. ಅಕ್ಬರ ಕಲೀಬೇಕು. ಮಾತಾಡಕ್ಕೆ, 
ಚರ್ಚೆ ಮಾಡಕ್ಕೆ ಕಲೀಬೇಕು. ಆವಾಗ್ಲೇ ನಮ್ಮ ಸಮಾಜ ಸುಧಾರಿಸೋದು 
ದೇಶ ಮುಂದುವರಿಯೋದು. ಜನಕ್ಕೆ ತಿಳಿವಳಿಕೆ ಬಂದರೆ ವಿಚಾರ ಮಾಡೋ 
ಬಂದರೆ ಅದು ದೇಶದ ಪಾಲಿಗೆ ನಿಧಿ ಇದ್ದಂತೆ. 


ಆಮೇಕೇನಾಗುತ್ತೆ"? 


ಎ.ಎ 


ರಂಗಿ 


ಮೇಡಂ : 


ಆಮೇಕೆ ನೀನು ಕೆಲಸಕ್ಕೆ ಸೇರಿಕೋಬಹುದು. ದುಡ್ಡು ಸಂಪಾದನೆ 
ಮಾಡಬಹುದು. 


ವಾಲೆ, ಜುಮುಕಿ, ವಡವೆ, ಬಣ್ಣಬಣ್ಣದ ಬಟ್ಟೆ ತೊಗೋಬಹುದು. ಅಲ್ವ 


ಮೇಡಂ? 


ಹೌದು. 


ೇ: ಮನೆ ತುಂಬಾ ತರತರಾ ಸಾಮಾನು ಕೊಂಡುಕೊಬಹುದು. 


ಆಮೇಕೆ"? 


(ಚೆನ್ನಿಯ ತಿ8ರದ ದಾಹ ಕಂಡು ಸಂತೋಷದಿಂದ) ಚೆನ್ನಿ, ಅಕ್ಷರ ಕಲಿತೋರೆಲ್ಲ 
ನಿನ್ನಷ್ಟು ಚೆನ್ನಾಗಿ ಆಲೋಚನೆ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ. ಅಕ್ಬರ 
ಕಲಿತಮೇಲೆ ಇಷ್ಟೆಲ್ಲ ಅನುಕೂಲ ಮಾಡಿಕೊಳ್ಳೋಕೆ ಸಾಧ್ಯ ಅಂತ ಹೇಳಿದರೂ 
ನಿನಗೆ ಸಮಾಧಾನ ಆಗ್ತಾ ಇಲ್ಲ. ಅಲ್ವಾ"? 


: ಚೆನ್ನಿ, ನಿಂಗೆ ಇಷ್ಟೆಲ್ಲಾ ಸಿಕ್ಕಮೇಲೂ ಇನ್ನೂ ಏನು ಬೇಕೆ? 


ನಂಗೆ ಮತಿಗಾ... ಮತಿಗಾ... ಕನಸಿನ ರಾಜಕುಮಾರ ಬೇಕು. ನಮ್ಮಪ್ಪ 
ಅಮ್ಮನಂಗೆ ನಾನೂ ಅವನು ಜಗಳಾನೇ ಆಡಬಾರ್ದು. ಒಂದೊಂದಿವಸ 
ನಮ್ಮಪ್ಪ ನಂಗೆ ಬಾಸುಂಡೆ ಬರಹಂಗೆ ಬಡೀತರೆ. ನನ್‌ ಕನಸಿನ ರಾಜಕುಮಾರ 
ಹಂಗೆಲ್ಲ ಬಡಿಯೋದೂ ಇಲ್ಲ, ಹೊಡಿಯೋದೂ ಇಲ್ಲ. ನನ್ನ ರಾಜಕುಮಾರ 
ನನ್ನ ತುಂಬ ಪಿರೀತಿ ಮಾಡ್ತನೆ. ರಾಜಕುಮಾರ ಸಿಗ್ನನೇಂದ್ರೆ ಮಾತ್ರ ನಾನು 


ಅಕ್ಬರ ಕಲೀತೀನಿ. 


; (ಸಿಟ್ಟಿನಿಂದ) ಹೊಗೆಲೇ ಹೋಗು. ಇವಳು ಅಕ್ಷರ ಕಲಿತರೆ ಅವನ್ಮಾವನೊ 


ರಾಜಕುಮಾರ ಸಿಗಬೇಕಂತೆ! ನೋಡಿ ಮೇಡಮ್ಮ ಅವಳು ತಿಕ್ಕಲಿ ಥರ 
ಮಾತಾಡ್ತಾಳೆ. ಈ ವೈಂಕ್ಣಿ ಚೆನ್ನೀನ ಹುಡುಕಿಕೊಂಡು ಆ ಚಿನ್ನ ದಂಥಾ 
ಅರಮನೆ ಬಿಟ್ಟು ಬರ್ತನಾ ರಾಜಕುಮಾರ? 


ಹಾಗಲ್ಲ ರಂಗಿ. ರಾಜಕುಮಾರ ಅಂದ್ರೆ ಬರೀ ರಾಜಕುಮಾರ ಅಂತ ಅಲ್ಲ. 


೨೩ 


ಅದು ಅವಳ ಕನಸುಗಳಿಗೆ ಇನ್ನೊಂದು ಹೆಸರು. ಅವಳೇ ಹೇಳುದ್ದೇ 
ಅವಳ ರಾಜಕುಮಾರ ಹೊಡಿಯೋದೂ ಬಡಿಯೋದು ಏನೂ ಕೆಟ್ಟದ್‌ 
ಮಾಡಲ್ಲ ಅಂತ. ಅಂದರೆ ಅದು ಅವಳ ಕನಸುಗಳ ಲೋಕ ಅಂತ ಅರ್ಥ. 
ಓದಿ, ಬುದ್ದಿ ಜಾಸ್ತಿ ಮಾಡಿಕೊಂಡರೆ ನಾವು ನಮ್ಮ ಕನಸುಗಳನ್ನು ನನಸು 
ಮಾಡಿಕೊಳ್ಳಬಹುದೂಂತ ಅವಳ ಮಾತಿನ ಅರ್ಥ. ಆವಾಗ್ಲೇ ನಾವು ನಿಜವಾದ 
ಅರ್ಥದಲ್ಲಿ 'ವಿದ್ಕಾವಂತರು' ಅನ್ನುಸ್ಕೊತೀವಿ. 


ಆದ್ರೆ ಬುದ್ಧಿ ಜಾಸ್ತಿ ಮಾಡಿಕೊಂಡರೆ ಕನಸುಗಳನ್ನು ಹೇಗೆ ನಿಜ 
ಮಾಡ್ಕೊಳ್ಳೋದು ಮೇಡಮ್ಮ? 


ಬುದ್ದಿ ಶಕ್ತಿ ಜಾಸ್ತಿ ಆಯ್ತೂಂದ್ರೆ ಕನಸನ್ನ ನನಸು ಮಾಡಿಕೊಳ್ಳೋದು 
ಹೇಗೇಂತ ನಿನಗೇ ಗೊತ್ತಾಗುತ್ತೆ. ಆವಾಗ ಬರೀ ಓದೋದೂ, ಬರಿಯೋದು 
ಮಾತ್ರ ಅಲ್ಲ, ಸುತ್ತಮುತ್ತ ಜನ ನೋಡಿ ತಿಳವಳಿಕೆ ಜಾಸ್ತಿ ಮಾಡ್ಕೋತೀಯ. 
ಬೇರೇವ್ರಿಗೆ ತಿಳವಳಿಕೆ ಕೊಡೋವಷ್ಟು ಜಾಣೆ ಆಗ್ತೀಯ. 


ಹೂಂ ಕಣೆ ರಂಗಿ, ಈವಾಗ ತಾನೆಯ ಮೇಡಮ್ಮ ಆ ನಿಂಗಮ್ಮಂಗೆ ಎಷ್ಟ್‌ 
ಚೆನ್ನಾಗಿ ಬುದ್ದಿ ಹೇಳಿಕೊಟ್ಟು ಕಳಿಸಿದರೂಂತೀಯ. (ತಕ್ಷಣ ಏನೋ 
ಹೊಳೆದಂತಾಗಿ) ಮೇಡಮ್ಮ, ಮೇಡಮ್ಮ, ಆವಾಗ ನಾನು ಮತೀಗಾ ಈ 
ವಾಲೆ, ಈ ಬಳೆ ಈ ಸರ, ಈ ಜರತಾರಿ ಲಂಗ-ಜಂಪರ್‌ ಇವ್ಮಾವು 
ಕೊಂಡುಕೊಳ್ಳಲ್ಲ. ಅದ್ರು ಬದಲೀಗೆ ನಿಂಗಮ್ಮನ ಥರದವರಿಗೆ, ಅವಳ 
ಕೂಸಿನ ಥರದವರಿಗೆ ಬೇಕಾಗಿರೋದನ್ನ ಕೊಡುಸ್ತೀನಿ. 


ಸರ್ಕಾಗಿ ಹೇಳ್ದೆ. ನೀನು ರಂಗಿ, ನೀನೇನು ಮಾಡ್ತಿಯಾ? ' 


: ನಾನೂ ಇನ್ನ ಮೇಲೆ ಒಳ್ಳೆ ಕನಸು ನೋಡಕ್ಕೆ ಕಲೀತೀನಿ. (ಎಲ್ಲ ನಗುತ್ತಾರೆ) 


: ಬನ್ನಿ ಈಗ. ಶಾಲೆಗೆ ಹೊತ್ತಾಯಿತು. 


: ತಡೀರಿ ಮೇಡಮ್ಮ. ನಾನೊಂದು ಹಾಡೇಳ್ತೀನಿ. 


ಶಾಲೆಯ ಸವಿಯೂಟ ಪಾಠ ತಿನಿಸೆನಗೆ 


೨೪ 


ಚೆನ್ನಿಯೂ ಸಹ ಶಾಲೆಗೆ ಸೇರಿದಳು 
೨೫ 


ಹ 


A 
po 
AL 
RR 
ತಾ ರಾ 
Zz 
es 
ಕ್ತಿ ಎ. 
ಕಾರಾಂ 
ಆ) ಹಾಹಾಹಾ ವ್‌ 
{ EE ಶ್‌ 
= « 


ಕ್ತ 


' 


ರೆಗೆ ಉತ್ತಮ 


ಠ್ಯಪುಸ್ತಕ ರಚನಾ 


ಹಾಗೂ ಉಪಯು 


ಪುಸ್ತಕ ಬರೆಸುವ ವಹಿಸಿಕೊಟ್ಟರು. 
ವಿಶ್ವವಿದ್ಯಾಲಯವು ತ ಲೇಖಕರನ್ನು, , 
ಭಾಷಾತಜ್ಞರನ್ನು, ಶಿ ಲ್ಲರ ಅಭಿಪ್ರಾಯ, 
ಸಲಹೆ, ಸಹಕಾರಗಳ ಮುದ್ರಣ ವಿನ್ಯಾಸ, 
ಚಿತ್ರಗಳ ಮಹತ್ವ, ಕ ಸಲ ಚರ್ಚಿಸಿ 
ಯೋಜನೆಯನ್ನು ಆ 

ನವಸಾಕ್ಬರರಿಗಾಗಿ ' ಪ್ರಕಟವಾಗಿರುವ 
ಪುಸ್ತಕಗಳನ್ನೆಲ್ಲ ' ಭಾಷಾತಜ್ಞರಿಂದ 
ಪರಿಶೀಲಿಸಲಾಯಿತ ಸಿಕೊಂಡು ಅವರಿಗೆ 
ಕಮ್ಮಟಗಳನ್ನು ತ ಆಯ್ದ ಜಿಲ್ಲೆ, 
ತಾಲೂಕುಗಳಿಗೆ ಕಃ ಓವವರಿಂದ ಅದರ 
ಗುಣದೋಷಗಳ : ವಿಶ್ವವಿದ್ಯಾಲಯದ 
ಗಣಕಯಂತ್ರದಲ್ಲಿ ನಾಯಕರು ನೀಡಿದ್ದ 
ಮಾಹಿತಿಗಳನ್ನೆಲ್ಲ ೩ ಣಾ ವಾಗಿ ವಿಷಯದ 
ಆದ್ಯತೆಗಳನ್ನು ನಿಧೆ ಲೇಖಕರು ನಮ್ಮ 
ವಿಶ್ವವಿದ್ಯಾಲಯದ | ೨ . ರೂಪ ಕೊಟ್ಟರು. 
ಕಲಾವಿದರು ವಿಷಯಗಳಿಗೊಪ್ಪ ವ ಚಿತ್ರಗಳನ್ನು ಬರೆದುಕೊಟ್ಟರು. ಹೀಗೆ ಸಿದ್ದಗೊಂಡ ಹಸ್ತಪ್ರತಿಗಳನ್ನು 


ನವಸಾಕ್ಷರರ ಬಳಿ ಕೊಂಡೊಯ್ದು ಅವರ ಮುಂದೆ ಪಠಿಸಿ ನಂತರ ಅವರ ಅಭಿಪ್ರಾಯ, ಸೋ 
ಅಳವಡಿಸಿ ಹಸ್ತಪ್ರತಿಯನ್ನು ಅಂತಿಮಗೊಳಿಸಲಾಯಿತು. 


ನಮ್ಮ ಬಹುಸಂಖ್ಯಾತ ಸಮುದಾಯ ಅನಕ್ಷರಸ್ಥರೇ ಹೊರತು ಅವಿದ್ಯಾವಂತರಲ್ಲ. ನೃಪತುಂಗ 
ಹೇಳುವಂತೆ ಅವರು "ಚದುರರ್‌ ನಿಜದಿಂ ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತ 
ಮತಿಗಳ್‌", ಅನುಭವದಲ್ಲಿ, ವಿವೇಕದಲ್ಲಿ, ವ್ಯವಹಾರದಲ್ಲಿ, ತಿಳುವಳಿಕೆಯಲ್ಲಿ ಆ ಜನ ಚದುರರು. 
ಹೀಗೆಂದು ಅವರನ್ನು ಅಕ್ಬರದಲಿತರನ್ನಾಗಿಯೂ ಉಳಿಸುವಂತಿಲ್ಲ. ಅವರಲ್ಲಿ ಅಕ್ಷರ ಕಲಿಯುವ 
ಸಾಮರ್ಥ್ಯವಿದೆ. ಕಲಿಸುವ ಹೊಣೆ ಸರ್ಕಾರಗಳ, ವಿಶ್ವವಿದ್ಯಾಲಯಗಳ ಮೇಲಿದೆ. ಈ ನಿಟ್ಟಿನಲ್ಲಿ 
ದೇಶದಾದ್ಯಂತ ಸಾಕ್ಷರತಾ ಆಂದೋಲನ ನಡೆಯುತ್ತಿದೆ. ಆದರೆ ಈ ಅಕ್ಷರ ಸಂಸ್ಕೃತಿಯ 
ಆಂದೋಲನದಲ್ಲಿ ಕಲಿತವರಿಗೆ ಮತ್ತು ಕಲಿಯುವವರಿಗೆ ಉತ್ತಮ ಗುಣಮಟ್ಟದ ಪುಸ್ತಕಗಳ 
ಅವಶ್ಯಕತೆ ಇದೆ. ಕಲಿತವರು ಮರೆಯದಂತೆ, ಕಲಿಕೆಯನ್ನು ಮುಂದುವರಿಸುವಂತೆ ನೋಡಿ 
ಕೊಳ್ಳುವುದು ಎಲ್ಲರ ಕರ್ತವ್ಯ. | 


ಕನ್ನಡ ವಿಶ್ವವಿದ್ಯಾಲಯವು ನಾಡಿನ ಹಲವು ವಿದ್ವಾಂಸರೊಂದಿಗೆ ಸೇರಿ ನಡೆಸಿದ ಒಂದು ಸಾಮೂಹಿಕ 
ಪ್ರಯತ್ನದ ಫಲವಾಗಿ ಈ ಪುಸ್ತಕ ರೂಪತಾಳಿದೆ. ನವಸಾಕ್ಸರರು ಈ ಪುಸ್ತಕವನ್ನು ಪ್ರೀತಿಯಿಂದ 
ಸ್ಟೀಕರಿಸುತ್ತಾರೆಂದು ನಂಬಿದ್ದೇವೆ. ಈ ಯೋಜನೆಯ ಯಶಸ್ಸಿಗೆ ಕಾರಣರಾಗಿರುವ ಉನ್ನತ ಸಲಹಾ 
ಸಮಿತಿ ಹಾಗೂ ಸಂಪಾದಕ ಸಮಿತಿಯ ಸದಸ್ಯರಿಗೆ ಲೇಖಕರಿಗೆ, ಕಲಾವಿದರಿಗೆ ಹಾಗೂ ಈ 
ಯೋಜನೆಯಲ್ಲಿ” ಪ್ರತ್ಯಕ್ಷವಾಗಿ ಪರೋಕ್ಸವಾಗಿ ನಮ್ಮೊಡನೆ ಪಾಲ್ಗೊಂಡವರೆಲ್ಲರಿಗೂ ನಮ್ಮ 
ಹೃತ್ಪೂರ್ವಕವಾದ ವಂದನೆಗಳು. ನಮ್ಮ ವಿಶ್ವವಿದ್ಯಾಲಯದ ಮೇಲೆ ವಿಶ್ವಾಸವಿಟ್ಟು ಇಂತಹ ಒಂದು 
ಗುರುತರವಾದ ಯೋಜನೆಯನ್ನು ವಹಿಸಿಕೊಟ್ಟ ಲೋಕಶಿಕ್ಷಣ ಇಲಾಖೆಯ ನಿರ್ದೇಶಕರಾದ ಶ್ರೀ 
ಲೂಕೋಸ್‌ ವಲ್ಲತ್ತರೈ ಅವರಿಗೆ ನನ್ನ ಕೃತಜ್ಞತೆಗಳು. ಓದುಗರು ಈ ಪುಸ್ತಕದ ಬಗ್ಗೆ ತಮ್ಮ 
ಅಭಿಪ್ರಾಯಗಳನ್ನು ತಿಳಿಸಿದರೆ ನಮ್ಮ ಪಠ್ಯಪುಸ್ತಕ ರಚನೆಗೆ ಉಪಯೋಗವಾಗುತ್ತದೆ. 


ಚಂದ್ರ ಶೇಖರ ಕಂಬಾರ 
ಕುಲಪತಿಗಳು 


